ಕರ್ನಾಟಿಕ ವಿಧಾನ ಪರಿಷತು 


ಸದಸ್ಯರ ಹೆಸರು 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


SEES SE ST 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


833 (988) 


ಉತರಿಸ ಬೇಕಾದ ದಿನಾಂಕ 
ಉತ್ತರಿಸ ಬೇಕಾದವರು 


21-12-2021 
ನಗರಾಬಿವೃದ್ಧಿ ಸಚಿವರು 


ಬೀದರ ನಗರದಲ್ಲಿ 
ಒಳಚರಂಡಿ ಮತ್ತು 
ಕುಡಿಯುವ ಬೀರಿನ ವ್ಯವಸ್ಥೆ 
ಕಲ್ಪಿಸುವ ಕಾರ್ಯಕ್ಕೆ 
ಕೈಗೆತ್ತಿಕೊಂಡಿರುವ 
ಕಾಮಗಾರಿಗಳು ಯಾವುವು; 
(ಸಂಪೂರ್ಣ ಮಾಯಿತಿ 
ನೀಡುವುದು) 


ಉತ್ತರ 
ಕರ್ನಾಟಿಕ ನಗರ ವೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ ವತಿಯಿಂದ ಬೀದರ್‌ 
ನಗರದಲ್ಲಿ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲು 
ನಗರದ 5 ವಲಯ (1,23,7 ಮತ್ತು 8) ಗಳಲ್ಲಿ 9೦.೦೦ 
ಕಿ.ಮೀ. ಉದ್ದದ ವಿತರಣಾ ಜಾಲ ಮತ್ತು 1700 
ಸಂಖ್ಯೆ ಗೃಹ ಸಂಪರ್ಕ ಕಲ್ಪಿಸುವ 
ಕಾಮಗಾರಿಯನ್ನು ಪೂರ್ಣಗೊಳಿಸಿ, 2017 ರಲ್ಲಿ 


ನಗರಸಭೆ, ಬೀದರ ರವರಿಗೆ 
ಹಸ್ತಾಂತರಿಸಲಾಗಿರುತ್ತದೆ. 


ಕೇಂದ್ರ ಪುರಸ್ಕತ ಅಮೃತ್‌ ಯೋಜನೆಯಡಿ 
ವಲಯ-1, ವಲಯ-೭2 ಮತ್ತು ವಲಯ-3 ರಲ್ಲಿ 
ಬಿಟ್ಟಿ ಹೋದ ಪ್ರದೇಶಗಳಲ್ಲಿ ಒಳಚರಂಡಿ 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, 
ವಿವರಗಳು ಈ ಕೆಳಗಿನಂತಿವೆ. 


ಅ) ವಲಯ-2 ಕೆ ಒಳಚರಂಡಿ ಯೋಜನೆ: 
(ಅಂದಾಜು ಮೊತ್ತ ರೂ.11600.00 ಲಕ್ಷಗಳು) 
1. 133.00 ಕಿ.ಮೀ. ಉದ್ದದ ಒಳಚರಂಡಿ ಕೊಳವೆ 

ಮಾರ್ಗ ಅಳವಡಿಸಲಾಗಿದೆ, 

2. 12109 ಗೃಹ ಸಂಪರ್ಕ ಜೋಡಣೆಗಳನ್ನು 
ಕಲ್ಪಿಸಲಾಗಿದೆ. 

3. ಅಮಲಾಪೂರ್‌ ನಾಲಾದಲ್ಲಿ 01 ಮತ್ತು ನ್ಯೂ 
ಆದರ್ಶ ಕಾಲೋನಿಯಲ್ಲಿ 01 ಪೆಟ್‌ವೆಲ್‌ 
ನಿರ್ಮಿಸಲಾಗಿದೆ. 

4. ಗೋರನಳ್ಳಿ(ಬಿ) ಗ್ರಾಮದ ವ್ಯಾಪ್ತಿಯಲ್ಲಿ 17.26 
ಎಂ.ಎಲ್‌.ಡಿ. ಸಾಮಥ್ರ್ಯದ ಮಲೀನ ಬೀರು 
ಸಂಸ್ಕರಣಾ ಘಈಟಿಕ ನಿರ್ಮಿಸಲಾಗಿದೆ. 


ಸದರಿ ಕಾಮಗಾರಿಯು ಡಿಸೆಂಬರ್‌-2019 ರಲ್ಲಿ 
ಪೂರ್ಣಗೊಳಿಸಿ ಚಾಲನೆಗೊಳಿಸಲಾಗಿದೆ. 


ಆ) ವಲಯ-3 ಕೈ ಒಳಚರಂಡಿ ಯೋಜನೆ 
(ಹೆಚ್ಚುವರಿ ಅನುದಾನ) : (ಅಂದಾಜು ಮೊತ್ತ, 
ರೂ.5779.00 ಲಕ್ಷಗಳು) 

1. 6400 ಕಿ.ಮೀ. ಉದ್ದದ ಒಳಚರಂಡಿ ಕೊಳವೆ 


ಮಾರ್ಗ ಅಳವಡಿಸಲಾಗಿದೆ, 


2. 6060 ಗೃಹ ಸಂಪರ್ಕ ಜೋಡಣೆಗಳನ್ನು 


ಕಲ್ಪಿಸಲಾಗಿದೆ. 
3. 01 ವೆಟ್‌ವೆಲ್‌ ಮತ್ತು ನೌಬಾದ ಗ್ರಾಮದ 
ವ್ಯಾಪ್ಲಿಯಲ್ಲಿ 7.00 ಎಂ.ಎಲ್‌.ಡಿ. 


ಸಾಮರ್ಥ್ಯದ ಮಲೀನ ನೀರು ಸಂಸ್ಕರಣಾ 
ನಿರ್ನಿಸುವ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 


ಇ). ವಲಯ3 & 1 ರ ಬಿಟ್ಟು ಹೋದ 
ಪ್ರದೇಶಗಳಲ್ಲಿ ಒಳಚರಂಡಿ ಯೋಜನೆ 
(ಉಳಿತಾಯ): (ಅಂದಾಜು ಮೊತ್ತ ರೂ.1770.67 
ಲಕಗಳು) 


38.91 ಕಿ.ಮಿ. ಉದ್ದದ ಒಳಚರಂಡಿ ಕೊಳವೆ ಮಾರ್ಗ 
ಅಳವಡಿಸಲು ಹಾಗೂ 2300 ಗೃಹ ಸಂಪರ್ಕ 
ಜೋಡಣೆ ಕಲ್ಪಿಸಲು ಟೆಂಡರನಲ್ಲಿ ಅವಕಾಶ 
ಕಲ್ಪಿಸಲಾಗಿದೆ. ಸದರಿ ಯೋಜನೆಯ ಕಾಮಗಾರಿಗಳು 
ಪ್ರಗತಿಯಲ್ಲಿವೆ. 


ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ 

ಹಏಷ್ಯಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ 

ಕರ್ನಾಟಿಕ ನಗರ ವಲಯ ಬಂಡವಾಳ ಹೂಡಿಕಾ 

ಕಾರ್ಯಕ್ರಮದಡಿಯಲ್ಲಿ (ಎನ್‌ಕೆಯುಎಸ್‌ಐಪಿ) 
ಬೀದರ್‌ ನಗರಕ್ಕಿ ಅನುಮೋದಿತ ಅನುದಾನಕ್ಕೆ 
ಅನುಗುಣವಾಗಿ ಒಳಚರಂಡಿ ಯೋಜನೆಯನ್ನು 
ಎರಡು ಪ್ಯಾಕೇಜುಗಳಲ್ಲಿ ಕೈಗೊಳ್ಳಲಾಗಿದ್ದು, ವಿವರ 

ಈ ಕಳಕಂಡಂತಿದೆ: 

1. ಪ್ಯಾಕೇಜ್‌ ಸಂಖ್ಯೆ 02 ಬಿಡಿಆರ್‌ 02 ಈ 
ಕಾಮಗಾರಿಯಡಿ ಒಳಚರಂಡಿ ಜಾಲ ಅಳವಡಿಕೆ 
ಹಾಗೂ ತ್ಯಾಜ್ಯ ವೀರು ಸಂಸ್ಕರಣ ಘಟಿಕ 
ನಿರ್ಮಾಣ ಕಾಮಗಾರಿ ರೂ.3980 ಕೋಟಿಗೆ 
ಮೆ//ಅಯ್ಯಪ್ಪಾ ಇನ್ನಾ, ಪ್ರಾಜೆಕ್ಸ್‌ ಮತ್ತು ಮೆ// 
ಮೇಘಾ ಇನ್ಸಾಸ್ಪಕುಸ (ಜಿ.ವಿ), ಹೈದರಾಬಾದ್‌ 
ಇವರಿಗೆ ದಿನಾ೦ಕ 22/07/2011 ರಂದು ಗುತ್ತಿಗೆ 
ನೀಡಲಾಗಿರುತ್ತದೆ. ಕಾಮಗಾರಿಯು ಜುಲೈ 
2018ಕ್ಕೆ ಪೂರ್ಣಗೊಳಿಸಿ ಕಾರ್ಯಗತ 
ಗೊಳಿಸಲಾಗಿದೆ. ಸದರಿ ಆಸ್ತಿಯನ್ನು ನಗರಸಭೆಗೆ 
ಮುಂದಿನ ಐನಿರ್ವಾಹಣಗೆ ಹಸಾಂತರಿಸಿದೆ. 
ಕಾಮಗಾರಿಯನ್ನು ರೂ.428 ಕೋಟಿಗೆ 
ಪರಿಷ್ಕರಿಸಲಾಗಿ, ಕಾಮಗಾರಿ ಕೈಗೊಂಡ ವಿವರ 
ಕೆಳಕಂಡಂತಿರುತ್ತದೆ. 

* ಒಳಚರಂಡಿ ಜಾಲ: 49.50 ಕಿ.ಮೀ 

ತ್ಯಾಜ್ಯ ನೀರು ಸಂಸ್ಕರಣ ಘಟಿಕ 17.26 MLD. 

ಮ್ಯಾನ್‌ ಹೋಲ್‌ : 1626. 

ಜಲತ್ಯಾಜ್ಯ ಪಡೆಯುವ ಚೆ೦ಬರ್‌ 2110. 

ವೆಟ್‌ ವೆಲ್‌: ೧ 

ಎಲೈಟ್ರೋ ಮೆಕ್ಯಾನಿಕಲ್‌ ಉಪಕರಣಗಳ 

I ಕಾಮಗಾರಿ ವೆಚ್ಚ ರೂ.35.84 ಕೋಟಿ. | 


ಆರತ 


2. ಪ್ಯಾಕೇಜ್‌ ಸಂಖ್ಯೆ ೦೧3೨ ಬಿಡಿಆರ್‌ 02 


ಹೆಚ್ಚುವರಿಯಾಗಿ ಒಳಚರಂಡಿ ವ್ಯವಸ್ಥೆ ವಿಸ್ತರಣೆ 

ಕಾಮಗಾರಿ ರೂ.19.01 ಕೋಟಿಗೆ ಮೆ//ಗುರುನಾಥ 

ಕೊಳ್ಳೂರ ಇವರಿಗೆ ದಿನಾ೦ಕ 27/05/2014 ರಂದು 

ಗುತ್ತಿಗೆ ನೀಡಲಾಗಿದೆ. ಕಾಮಗಾರಿಯು ದಿನಾಂಕ 

05/06/2017 ರಂದು ಪೂರ್ಣಗೊಳಿಸಿ ಅಂದೇ 

ಮುಂದಿನ ನಿರ್ವಾಹಣೆಗೆ ನಗರಸಭೆಗೆ 

ಹಸ್ತಾಂತರಿಸಿದೆ. ಕಾಮಗಾರಿಯನ್ನು ರೂ.17.97 

ಕೋಟಿಗೆ ಪರಿಷ್ಠ್ಕರಿಸಲಾಗಿ ಕಾಮಗಾರಿಗಳ ವಿವರ 

ಕೆಳಕಂಡಂತಿದೆ: 

*° ಒಳಚರಂಡಿ ಜಾಲ: 33.45 ಕಿ.ಮೀ. 

*« ಮ್ಯಾನ್‌ ಹೋಲ್‌ : 1076. 

* ಜಲತ್ಯಾಜ್ಯ ಪಡೆಯುವ ಚೆ೦ಬರ್‌ 179. 

*e ತ್ಯಾಜ್ಯ ನೀರು ರೇಚಕ ಯಂತ್ರ ಸ್ಥಾವರ 
(Sewage Pumping Station) 

* ಎಲೈಟ್ರೋ ಮೆಕ್ಯಾನಿಕಲ್‌ ಉಪಕರಣಗಳ 
ಕಾಮಗಾರಿ ವೆಚ್ಚ ರೂ.17.97 ಕೋಟಿ. 


ಬೀದರ್‌ ನಗರಕ್ಕೆ ಶುಡಿಯುವ ನೀರು 

ಪೂರೈಕೆ ಕಾಮಗಾರಿಯನ್ನು 3 ಪ್ಯಾಕೇಜುಗಳಲ್ಲಿ 

ಹಮಿಹೊಳ್ಳಲಾಗಿದೆ. ವಿವರ ಈ ಕೆಳಕಂಡಂತಿದೆ. 

ಪ್ಯಾಕೇಜು ಸಂಖ್ಯೆ 02 ಬಿಡಿಆರ್‌ 01: ಸಗಟು ನೀರು 
ಸರಬರಾಜು ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು 
ರೂ.28.03 ಕೋಟಿಗೆ ಮೆ॥|ಮೆಘ ಇಂಜಿನೀಯರಿಂಗ್‌ 
ರವರಿಗೆ ದಿನಾಂಕ 30/04/2011 ರಂದು ಗುತ್ತಿಗೆ 

ನೀಡಲಾಗಿತ್ತು. ಕಾಮಗಾರಿ ದಿನಾ೦ಕ 31/10/2016 

ರಂದು ಪೂರ್ಣಗೊಳಿಸಿ ನಗರಸಭೆಗೆ 

ಹಸ್ತಾಂತರಿಸಲಾಗಿದೆ. ಕಾಮಗಾರಿಯನ್ನು ರೂ.27.14 
ಕೋಟಿಗೆ ಪರಿಷ್ಕರಿಸಲಾಗಿದೆ. ಕಾಮಗಾರಿ ವಿವರ: 

1. 28 ಎಂಎಲ್‌ಡಿ ವೀರು ಶುದ್ದೀಕರಣ ಘಟಕ 
ನಿರ್ವಯಿಸುವುದು ಹಾಗೂ ಪಂಪಿಂಗ್‌ ಮೆಷಿನರಿ 
ಅಳವಡಿಸುವುದು, 6.5 ಕಿ.ಮಿ ಎಂ.ಎಸ್‌ ಏರು 
ಕೊಳವೆ ಮತ್ತು 123 ಕಿಮಿ ಪಿಎಸ್‌ಸಿ 
ಗುರುತ್ಕಾಕರ್ಶಣ ಕೊಳವೆಗಳನ್ನು ಮೂಲ 
ಸ್ಥಾವರದಿಂದ ಬೀದರ್‌ ನಗರದವದೆಗೆ 
ಅಳವಡಿಸುವ ಕಾಮಗಾರಿ ಪೂರ್ಣ ಗೊಂಡಿದ್ದು, 
ನಗರಸಭೆಗೆ ಹಸ್ತಾಂ೦ತರಿಸ ಲಾಗಿದೆ. 
ವೆಚ್ಚವಾಗಿರುವ ಮೊತ್ತ ರೂ.26.77 ಕೋಟಿ 

2. ಪ್ಯಾಕೇಜು ಸಂಖ್ಯೆ 02 ಬಿಡಿಆರ್‌ 01ಎ ಹಾಲಿ 
ಇರುವ ನೀರು ವಿತರಣಾ ಜಾಲವನ್ನು 
ಪುನರ್ಜೀವನಗೊಳಿಸುವ ಕಾಮಗಾರಿ ರೂ.27.58 
ಕೋಟಿಗೆ ಮೆ|ಮೆಘ ಇಂಜಿನೀಯರಿಂಗ್‌ ರವರಿಗೆ 
ದಿನಾಂಕ 30/04/2011 ರಂದ ಗುತ್ತಿಗೆ 
ನೀಡಲಾಗಿತ್ತು. ಕಾಮಗಾರಿ ದಿನಾಂಕ 
07/09/2016 ರಂದು ಪೂರ್ಣಗೊಳಿಸಿ 
ನಗರಸಭೆಗೆ ಹಸ್ತಾಂತರಿಸಲಾಗಿದೆ. 


ಕಾಮಗಾರಿಯನ್ನು ರೂ.2719 ಕೋಟಿಗೆ 

ಪರಿಷ್ಕರಿಸಲಾಗಿದೆ ಕಾಮಗಾರಿ ವಿವರ 

ಕೆಳಕಂಡಂತಿವೆ: 

*° 153 ಕಿಮಿ ವೀರು ವಿತರಣಾ ಜಾಲ, 7 
ಮೇಲತ್ತೊಟ್ಟೆಗಳ ನಿರ್ಮಾಣ ಮತ್ತು 
ಅವುಗಳಿಗೆ ಬೀರು ತುಂಬುವ ಮುಖ್ಯ 
ಕೊಳವೆ (Feeder Main) 17.21 ಮಿ. 


ಕಾಮಗಾರಿ ಪೂರ್ಣಗೊಂಡಿದ್ದು, 
ನಗರಸಭೆಗೆ 2016 ರಲ್ಲಿ 
ಹಸ್ತಾಂತರಿಸಲಾಗಿದೆ. 

*e ವೆಚ್ಚವಾಗಿರುವ ಮೊತ್ತ ರೂ.26.62 
ಕೋಟಿ. 


3 ಪ್ಯಾಕೇಜು ಸಂಖ್ಯೆ 04 ಬಿಡಿಆರ್‌ 01 24/7 
ನಿರಂತರ ವೀರು ಸರಬರಾಜು ಯೋಜನೆ ರೂ.42.92 
ಕೋಟಿಗೆ ಮೆ]ವಿಶ್ವರಾಜ್‌ ಇನ್ಸಾಸ್ಪಕ್ಷರ5 ರವರಿಗೆ 
ದಿನಾ೦ಕ 30/01/2015 ರಂದು ಗುತ್ತಿಗೆ ನೀಡಲಾಗಿತ್ತು. 
ಕಾಮಗಾರಿ ದಿನಾಂಕ 30/08/2018 ರಂದು 
ಪೂರ್ಣಗೊಳಿಸಿದೆ. ಕಾಮಗಾರಿಯನ್ನು ರೂ.34.11 
ಕೋಟೆಗೆ ಪರಿಷ್ಕರಿಸಲಾಗಿದೆ. ಕಾಮಗಾರಿ ವಿವರ: 

133.5 ಕಿಮಿ ವಿತರಣಾ ಜಾಲ ಮತ್ತು 29246 
ಮನೆಗಳಿಗೆ ನಳ ಸಂಪರ್ಕ ವೀಡುವ ಕಾಮಗಾರಿ 
ಪೂರ್ಣಗೊಂಡಿದೆ. ಸದ್ಯ ಕಾರ್ಯಾಚರಣೆ ಮತ್ತು 
ನಿರ್ವಾಹಣೆಯನ್ನು ಗುತ್ತಿಗೆದಾರರು ಕರಾರಿನಂತೆ 
ನಿರ್ವಹಿಸುತ್ತಿದ್ದಾರೆ. ಕಾಮಗಾರಿ ವೆಚ್ಚ ರೂ.3282 
ಕೋಟಿ. ಅಂತಿಮ ಬಿಲ್‌ ಪರಿಶೀಲನೆ ಹಂತದಲ್ಲಿದೆ 
ಕೆ.ಯು.ಐ.ಡಿ.ಎಫ್‌.ಸಿ ರವರು ವರದಿ ಮಾಡಿರುತ್ತಾರೆ. 
ಒಳ'ಚರಂಡಿ ನಿರ್ಮಾಣ ಹಂ೦ತ-1 ರ 


ಆ) | ಒಳಚರಂಡಿ ನಿರ್ಮಾಣ 


ಹಂತ 1ರ ಕಾಮಗಾರಿ ಯಾವ | ಕಾಮಗಾರಿಗಳನ್ನು ಕೆ.ಯು.ಐ.ಡಿ.ಎಫ್‌.ಸಿ 
ಹಂತದಲ್ಲಿದೆ ಹಾಗೂ | ವತಿಯಿಂದ ಕೈಗೊಳ್ಳಲಾಗಿದೆ. ವಿವರಗಳು ಈ 
ಪೂರ್ಣಗೊಂಡಿದ್ದ ಕೆಳಕಂಡಂತಿದೆ. 


ಕಡೆಗಳಲ್ಲಿ ಸಾರ್ವಜನಿಕರಿಗೆ | ಸದರಿ ಯೋಜನೆ ಅನುಮೋದನೆಯಂತೆ 
ಸರಿಯಾಗಿ ಉಪಯೋಗಕ್ಕೆ | ಪೂರ್ಣಗೊಂಡು ಸಾರ್ವಜನಿಕರ ಬಳಕೆಗೆ ಹಾಗೂ 
ಇಲ್ಲದಿರುವುದು ಸರ್ಕಾರದ | ಮುಂದಿನ ನಿರ್ವಾಹಣೆಗೆ ಈಗಾಗಲೇ ನಗರಸಭೆಗೆ 
ಗಮನಕ್ಕೆ ಬಂದಿದೆಯೇ; | ಹಸ್ತಾಂತರಿಸಿದೆ. ಈ ಯೋಜನೆಯಲ್ಲಿ ಮನೆ 


ಬಂದಿದ್ದಲ್ಲಿ, ಈ ಯೋಜನೆ | ಸಂಪರ್ಕ ನೀಡುವ ಕಾಮಗಾರಿ 
ವಿಫಲವಾಗಲು ಒಳಗೊಂಡಿರುವುದಿಲ್ಲ. ಬಳಕೆದಾರರು 3489 
ಕಾರಣಗಳೇನು; (ವಿವರ | ಮನೆಗಳಿಗೆ ಒಳಚರಂಡಿ ಸಂಪರ್ಕ 
ಒದಗಿಸುವುದು) ಕಲ್ಪಿಸಿಕೊಂಡಿದ್ದು, ಇದರ ಪ್ರಯೋಜನವನ್ನು 


ಪಡೆಯುತ್ತಿರುತ್ತಾರೆ. ಇನ್ನು ಬಳಕೆದಾರರು ತಮ್ಮ 
ಸ್ವಂತ ಖರ್ಚಿನಲ್ಲಿ ನಗರಸಭೆಯ ಅನುಮತಿಪಡೆದು 
ಒಳಚರಂಡಿ ಮನೆ ಸಂಪರ್ಕವನ್ನು 
ಪಡೆಯಬೇಕಾಗಿರುತ್ತದೆ. ಆದ್ದರಿಂದ ಬಳಕೆದಾರರ 
ಮನ ಒಲಿಸಿ ಒಳಚರಂಡಿ ಮನೆ ಸಂಪರ್ಕವನ್ನು 

ನಗರಸಭೆಯವರು ತ್ವರಿತವಾಗಿ 
| ಅನುಷ್ಠಾನಗೊಳಿಸಬೆಕಾಗಿದೆ ಹಾಗು ಪ್ರಗತಿಯಲ್ಲಿದೆ. 


ಎಸ್‌.ಟೆ.ಪಿ ಅವಶ್ಯಕತೆಗೆ ಅನುಗುಣವಾಗಿ 
ಕರ್ಯಚರಣೆಮಾಡುತಿದೆ. ಯೋಜನೆಯು 
ಚಾಲ್ಲಿಯಲ್ಲಿರುವುದರಿಂದ ವಿಫಲಗೊಂಡಿರುವುದಿಲ್ಲ. 


& ಇ) K ಅಮೃತ ಯೋಜನೆ 


ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು 
ಅಡಿಯಲ್ಲಿ 3ರ | ಒಳಚರಂಡಿ ಮಂಡಳಿ ವತಿಯಿಂದ ಕೇಂದ್ರ 
ಹಂತಗಳಲ್ಲಿನ ಕಾಮಗಾರಿಗಳ | ಪುರಸ್ಕೃತ ಅಮೃತ್‌ ಯೋಜನೆಯಡಿ ವಲಯ-೭ 


ಪೈಕಿ ಕೈಗೆತ್ತಿಕೊಂಡ | ಮತ್ತು 3 ರಲ್ಲಿ ಒಳಚರಂಡಿ ಕಾಮಗಾರಿಗಳನ್ನು 
ಕಾಮಗಾರಿಗಳು ಕೈಗೊಂಡಿದ್ದು, ವಿವರಗಳು ಈ ಕೆಳಗಿನಂತಿವೆ. 
ಪೂರ್ಣಗೊಂಡಿದೆಯೇ; 

ಕಾಮಗಾರಿ ' ವಲಯ- 2 ರ ಒಳಚರಂಡಿ ಕಾಮಗಾರಿಗಳು 
ಪೂರ್ಣಗೊಂಡಿದ್ದಲ್ಲಿ ಪೂರ್ಣಗೊಂಡಿದ್ದು, ನವೆಂಬರ್‌-2021 ರ 
ಇದಕ್ಕೆ ತಗುಲಿದ ಪಜ | ಅಂತ್ಯದವರೆಗೆ ರೂ.9813.61 ಲಕ್ಷಗಳು 


ಎಷ್ಟು: ಈ ಕಾಮಗಾರಿಗಳ ವೆಚ್ಚವಾಗಿರುತ್ತದೆ. ಸದರಿ ಯೋಜನೆಯನ್ನು 
ವಿಧ್‌ ನಿಯಾದ ಮುಂದಿನ ನಿರ್ವಹಣೆಗಾಗಿ ನಗರಸಭೆ, ಬೀದರ 


ಇರುವುದಕ್ಕೆ, ಕಾರಣಗಳೇನು ; | ವಲಯ-3 ಮತ್ತು ವಲಯ-1 ರಲ್ಲಿ ಬಿಟ್ಟು ಹೋದ 

(ಸ್ಪಷ್ಟ ವಿವರ ನೀಡುವುದು) | ಪ್ರದೇಶಗಳಲ್ಲಿ ಒಳಚರಂಡಿ ಕಾಮಗಾರಿಗಳು 
ಪ್ರಗತಿಯಲ್ಲಿವೆ. ನವೆಂಬರ್‌-2021 ರ ಅಂತ್ಯದವರೆಗೆ 
ರೂ. 413.56 ಲಕ್ಷಗಳು ವೆಚ್ಛವಾಗಿರುತದೆ. 


ನಗರಕ್ಕೆ ಸಮರ್ಷ್ಹಕವಾಗಿ | ಕರ್ನಾಟಕ ನಗರ ವೀರು ಸರಬರಾಜು ಮತ್ತು 
ಕುಡಿಯುವ ನೀರನ್ನು | ಒಳಚರಂಡಿ ಮಂಡಳಿ ವತಿಯಿಂದ ಬೀದರ್‌ 
ಪೂರೈಕೆ ಮಾಡಲು ಎಷ್ಟು | ನಗರದಲ್ಲಿ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲು 
ಹಂತದ ಕಾಮಗಾರಿಗಳನ್ನು | ನಗರದ 5 ವಲಯ (12,37 ಮತ್ತು 8) ಗಳಲ್ಲಿ 90.00 
ಕೈಗೊಳ್ಳಲಾಗಿದೆ; ಈ | ಕಿ.ಮೀ. ಉದ್ದದ ವಿತರಣಾ ಜಾಲ ಮತ್ತು 1700 
ಕಾಮಗಾರಿಗಳಿಗೆ ಎಷ್ಟು | ಸಂಖ್ಯೆ ಗೃಹ ಸಂಪರ್ಕ ಕಲ್ಪಿಸುವ 
ವೆಚ್ಚ ಮಾಡಲಾಗಿದೆ; ಈ | ಕಾಮಗಾರಿಯನ್ನು ಪೂರ್ಣಗೊಳಿಸಿ, 2017 ರಲ್ಲಿ 


ಕಾಮಗಾರಿಗಳು ಯಾವ | ನಗರಸಭೆ, ಬೀದರ ರವರಿಗೆ 
ಯಾವ ಹಂತದಲ್ಲಿದೆ; | ಹಸ್ತಾಂತರಿಸಲಾಗಿರುತ್ತದೆ. ನವೆಂಬರ್‌-2021 ರ 
(ಕಾಮಗಾರಿವಾರು ಅಂತ್ಯದವರೆಗೆ ರೂ.2284.90 ಲಕ್ಷಗಳು 
ಸಂಪೂರ್ಣ ಮಾಹಿತಿ | ವೆಚ್ಚವಾಗಿರುತ್ತದೆ. 

ನೀಡುವುದು) 


ಕೆಯು.ಐ.ಡಿ.ಎಫ್‌.ಸಿ ವತಿಯಿಂದ ಬೀದರ್‌ ನಗರಕ್ಕೆ 
ಕುಡಿಯುವ ವೀರ ಪೂರೈಕೆಗೆ 3 ಪ್ಯಾಕೇಜುಗಳಲ್ಲಿ 
ಹಮ್ಮಿಹೊಳ್ಳಲಾಗಿದೆ. ವಿವರ ಈ ಕೆಳಕಂಡಂತಿದೆ. 


1. ಪ್ಯಾಕೇಜು ಸ೦ಖ್ಯೆ 02 ಬಿಡಿಆರ್‌ 01: ಸಗಟು ವೀರು 
ಸರಬರಾಜು ಅಭಿವೃದ್ದಿಪಡಿಸುವ ಕಾಮಗಾರಿ 
ರೂ.28.03 ಕೋಟಿಗೆ ಮೆ ಮೆಘ 
ಇಂಜಿನೀಯರಿಂಗ್‌ ರವರಿಗೆ ದಿನಾಂಕ 
30/04/2011 ರಂದು ಗುತ್ತಿಗೆ ನೀಡಲಾಗಿತ್ತು. 
ಕಾಮಗಾರಿ ದಿನಾಂಕ 31/10/2016 ರಂದು 
ಪೂರ್ಣಗೊಳಿಸಿ ನಗರಸಭೆಗೆ ಹಸ್ತಾಂತರಿಸಲಾಗಿದೆ. 
ಕಾಮಗಾರಿಯನ್ನು ರೂ.27.14 ಕೋಟಿಗೆ 

[ ಪರಿಷ್ಕರಿಸಲಾಗಿ ಕಾಮಗಾರಿ ವಿವರ: 


ಉ) 


ಈ ಯೋಜನೆ ಅಡಿಯಲ್ಲಿ 
ಪ್ರತಿದಿನ ಕುಡಿಯುವ ವೀರು 
ಲಭ್ಯವಾಗದಿರಲು 
ಕಾರಣಗಳೇಮ; ಪ್ರತಿದಿನ 
ಕುಡಿಯುವ ನೀರು ಪೂರೈಕೆ 
ಮಾಡಲು ಸರ್ಕಾರ 


* 28 ಐ೦ಎಲ್‌ಡಿ ಬೀರು ಶುದ್ದೀಕರಣ ಘಟಕ 
ನಿರ್ನಿಸುವುದು ಹಾಗೂ ಪಂಪಿಂಗ್‌ ಮೆಷಿನರಿ 
ಅಳವಡಿಸುವುದು, 6.5 ಕಿಮಿ ಎಂ.ಎಸ್‌ ಏರು 
ಕೊಳವೆ ಮತ್ತು 123 ಕಿಮಿ ಪಿಎಸ್‌ಸಿ 
ಗುರುತ್ಕ್ಮಾಕರ್ಶಣ ಕೊಳವೆಗಳನ್ನು ಮೂಲ 
ಸ್ಥಾನರದಿಂದ ಬೀದರ್‌ ನಗರದವರೆಗೆ 
ಅಳವಡಿಸುವ ಕಾಮಗಾರಿ ಯಶಸ್ವಿಯಾಗಿ 
ಪೂರ್ಣಗೊಂಡಿದ್ದ  ಚಾಲಿಯಲ್ಲಿರುತ್ತದೆ. 
ನಗರಸಭೆಗೆ ಹಸ್ತಾಂತರಿಸಲಾಗಿದೆ. 


. ಪ್ಯಾಕೇಜು ಸಂಖ್ಯೆ 02 ಬಿಡಿಆರ್‌ 01ಎ: ಹಾಲಿ 


ಇರುವ ವೀರು ವಿತರಣಾ ಜಾಲವನ್ನು 
ಪುರ್ನಜೀವನಗೊಳಿಸುವ ಕಾಮಗಾರಿ ರೂ.27.58 
ಕೋಟಿಗೆ ಮೆ|ಮೆಘ ಇಂಜಿನೀಯರಿಂಗ್‌ ರವರಿಗೆ 
ದಿನಾಂಕ 30/04/2011 ರಂದು ಗುತ್ತಿಗೆ 
ನೀಡಲಾಗಿತ್ತು. ಕಾಮಗಾರಿ ದಿನಾ೦ಕ 07/09/2016 
ರಂದು ಪೂರ್ಣಗೊಳಿಸಿ ನಗರಸಭೆಗೆ 


ಹಸ್ತಾಂತರಿಸಲಾಗಿದೆ. ಕಾಮಗಾರಿಯನ್ನು 
ರೂ.27.19 ಕೋಟಿಗೆ ಪರಿಷ್ಕರಿಸಲಾಗಿದೆ 
ಕಾಮಗಾರಿ ವಿವರ ಕೆಳಕಂಡಂತಿವೆ: 


© 153 ಕಿಮಿ ವೀರು ವಿತರಣಾ ಜಾಲ, 7 
ಮೇಲತ್ತೊಟ್ಟೆಗಳ ನಿರ್ಮಾಣ ಮತ್ತು 
ಅವುಗಳಿಗೆ ನೀರು ತುಂಬುವ ಮುಖ್ಯ ಕೊಳವೆ 
(Feeder main 17.21 &ಮಿ. ಕಾಮಗಾರಿ 
ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, 
ಚಾಲ್ತಿಯಲ್ಲಿರುತ್ತದೆ ಹಾಗೂ ನಗರಸಭೆಗೆ 
ಹಸ್ತಾಂತರಿಸಲಾಗಿದೆ. 


. ಪ್ಯಾಕೇಜು ಸಂಖ್ಯೆ 04 ಬಿಡಿಆರ್‌ 01: 24,7 


ನಿರಂತರ ಬೀರು ಸರಬರಾಜು ಯೋಜನೆ 
ರೂ.4292 ಕೋಟಿಗೆ ಮೆ ಬಶ್ವರಾಜ್‌ 
ಇನ್ಸಾಸ್ಟಕರಸ ರವರಿಗೆ ದಿನಾ೦ಕ 30/01/2015 
ರಂದು ಗುತ್ತಿಗೆ ಎವೀಡಲಾಗಿತ್ತು. ಕಾಮಗಾರಿ 
ದಿನಾಂಕ 30/08/2018 ರಂದು ಪೂರ್ಣಗೊಳಿಸಿದೆ. 
ಕಾಮಗಾರಿಯನ್ನು ರೂ.34.11 ಕೋಟಿಗೆ 
ಪರಿಷ್ಕರಿಸಲಾಗಿದೆ. ಕಾಮಗಾರಿ ವಿವರ: 


133.5 ಕಿಮಿ ವಿತರಣಾ ಜಾಲ ಮತ್ತು 29246 
ಮನೆಗಳಿಗೆ ನಳ ಸಂಪರ್ಕ ವೀಡುವ ಕಾಮಗಾರಿ 
ಪೂರ್ಣಗೊಂಡಿದೆ ಹಾಗೂ ಚಾಲ್ರಿಗೊಳಿಸಲಾಗಿದೆ. 
ಸದ್ಯ ಕಾರ್ಯಾಚರಣೆ ಮತ್ತು ವಿರ್ವಹಣೆಯನ್ನು 
ಗುತ್ತಿಗೆದಾರರು ಕರಾರಿನಂತೆ ನಿರ್ವಹಿಸುತ್ತಿದ್ದಾರೆ. 


ಬೀದರ್‌ ನಗರಕ್ಕೆ ವಿನ್ಯಾಸದಂತೆ ಸಗಟು ವೀರು 
ಸರಬರಾಜು 4 ಎಂಎಲ್‌ಡಿ ಅವಶ್ಯಕತೆ ಇರುತ್ತದೆ. 
ಮೊದಲೇ ಇದ್ದ ಮಾಂಜ, ಜಲಾಶಯದಿಂದ 
ಬರುತ್ತಿದ್ದ 16 ಎಂಎಲ್‌ಡಿ ನೀರನ್ನು 
ಮುಂದುವರೆಸಲು ಪರಿಗಣಿಸಿ ಉಳಿದ ಬೇಡಿಕೆಗೆ 
| ಅಂದರೆ 28 ಐ೦ಎಲ್‌ಡಿ ನೀರನ್ನು ಕಾರಾ೦ಜ 


ಕೈಗೊಂಡಿರುವ 
ಕ್ರಮಗಳೇಮ? 


ವಿವರ ನೀಡುವುದು) 


ಶಾಶ್ವತ | 
(ಸ೦ಪೂರ್ಣ 


ಸಂಖ್ಯೆ: ನಅಇ 212 ಯುಎಂಎಸ್‌ 2027 


ಜಲಾಶಯ ಮೂಲದಿಂದ ನೀರನ್ನು | 
ಪಂಪುಮಾಡಲು ಯೋಜನೆಯನ್ನು ರೂಪಿಸಿ 
ಆಯೋಜಿಸಲಾಗಿತ್ತು. ಅದರಿಂತೆ 206 ರಲ್ಲಿ 
ಚಾಲನೆಗೊಳಿಸಲಾಯಿತು. 

216 ನೇ ಇಸವಿಯಲ್ಲಿ ಮಾಂಜ ನದಿಯು 
ಬೇಸಿಗೆಯಲ್ಲಿ ಸಾಕಷ್ಟು ನೀರು ಲಭ್ಯವಿಲ್ಲದ ಕಾರಣ 
ಈ ಮೂಲದ ಬೀರು ಸರಬರಾಜನ್ನು 
ಕೌಯುಡಬ್ಲ್ಯ್ಯೂಎಸ್‌ಡಿಬಿ ವತಿಯಿಂದ 
ಸ್ಥಗಿತಗೊಳಿಸಿರುತ್ತಾರೆ. ಈಗ ಕಾರಾಂಜ ಜಲಾಶಯ 
ಮೂಲ ಒಂದರಿಂದಲೇ 28 ಎಂಎಲ್‌ಡಿ ಪಂಪ್‌ 
ಮಾಡಲು ಅವಕಾಶವಿದ್ದರೂ ವಿದ್ಯುತ್‌ ವೆತ್ಯಯ 
ಹಾಗೂ ಇತರೆ ಕಾರಣಗಳಿಂದ 22 ರಿಂದ 23 
ಐಂಎಲ್‌ಡಿ ಬೀರನ್ನು ಬೀದರ್‌ ನಗರಕ್ಕೆ ಪಂಪ್‌ 
ಮಾಡಲಾಗುತ್ತಿಸತದೆ. ಇದು ಅವಶ್ಯಕತೆಗಿಂತ ಕಡಿಮೆ 
ಇರುತ್ತದೆ. ಈ ಮೇಲಿನ ಕಾರಣದಿಂದ ಬೀದರ್‌ 
ನಗರಕ್ಕೆ ಸಗಟು ವೀರು ಸರಬರಾಜುವಿನಲ್ಲಿ 
ಅವಶ್ಯಕತೆಗಿಂತ ಕಡಿಮೆಯಾಗಿರುತ್ತದೆ. ಹಾಲಿ ಪಂಪು 
ಮಾಡುತ್ತಿರುವ ನೀರನ್ನು ಬೀದರ್‌ ನಗರದ ಕೆಲವು 
ಬಳಕೆದಾರರಿಗೆ ದಿನ ಬಿಟ್ಟಿ ದಿನ Intermittent ಬೀರು 
ಸರಬರಾಜು ಮಾಡಲಾಗುತ್ತಿದೆ. ಉಳಿದಂತೆ ಪ್ರತಿ ದಿನ 
ನೀರು ಸರಬರಾಜು ಆಗುತ್ತದೆ. ಈ ವ್ಯತ್ಯೆಯವನ್ನು 
ಮಾರ್ಪಡಿಸಿ ಪಂಪುಗಳನ್ನು (4 ಹಂತದಲ್ಲಿ) 
ಅಳವಡಿಸಲು ಹಾಗೂ ನಗರದ ಫೀಡರ್‌ ಲೈನ್‌ 
ಉನ್ನತೀಕರಿಸಲು ಸುಮಾರು ರೂ.2.00 ಕೋಟಿ 
ಹಣಕಾಸಿನ ಅವಶ್ಯಕತೆ ಇದೆ ಎಂದು ಅಂದಾಜು 
ಮಾಡಲಾಗಿದೆ. ಆದರೆ ಇದರ ತಾಂತ್ರಿಕ ಸಧೃಡತೆ 
ಹಾಗೂ ವಿನ್ಯಾಸಗಳನ್ನು ಪರಿಶೀಲಿಸಿದ ನಂತರ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದೆಂದು 
ಕೆ. ಯು.ಐ.ಡಿ.ಎಪ್‌.ಸಿ ರವರು ವರದಿ ಮಾಡಿರುತ್ತಾರೆ. 


pa 
.ಐ.ಬಸವರಾಜ) 


ನಗರಾಭಿವೃದ್ಧಿ ಸಚಿವರು 


aig 
Wyn 


ಬ 


